ಕರ್ನಾಟಕ ವಿಧಾನ ಪರಿಷತ್ತು 


೦1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 575 

೦೭. ಸದಸ್ಯರ ಹೆಸರು ಶ್ರೀ ಕೆ. ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

೦3. ಉತ್ತರಿಸುವ ದಿನಾಂಕ 24.೦೨.೭೦೨೦ 

೦4. ಉತ್ತರಿಸುವ ಸಚಿವರು ಗೃಹ ಸಚಿವರು 

] ಪಶ್ನೆ ಉತ್ತರ 

ಅ) | ಬೆಂಗಳೊರು ಅಭವೃದಿ ಪ್ರಾಧಿಕಾರಕ್ಕೆ 
ಪೊಲೀಸ್‌ ಇಲಾಖೆಯಿಂದ ಕರ್ತವ್ಯ 
ನಿರ್ವಹಿಸಲು ಸಿಬ್ಣಂದಿಗಳನ್ನು 
ನಿಯೋಜಸಲಾಗಿದೆಯೇ, ನಿಯೋಜನೆ ಹೌದು. 
ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದ 

py 
Feed dh ವಿವರಗಳನ್ನು | | ಪ್ರಸ್ರುತ ಬೆಂಗಳೂರು ಅಭವೃದ್ಧಿ ಪ್ರಾಧಿಕಾರದಲ್ಲ ನಿಯೋಜನೆ 
- ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್‌ ಸಿಬ್ಬಂದಿಗಳ 

ಆ) |ಈ ರೀತಿ ನಿಯೋಜನೆಗೊಂಡವರೆ | | ವವರ ಹಾಗೂ ಕರ್ತವ್ಯ ನಿರ್ವಹಿಸುತ್ತಿರುವ ಅವಧಿಯನ್ನು 
ಎಷ್ಟು ವರ್ಷಗಳಂದ ಸೇವೆ ಅನುಬಂಧದಲ್ಲಿ ಒದಗಿಸಿದೆ. 
ಸಲ್ಲಸುತ್ತಿದ್ದಾರೆ. ಪ್ರಸ್ತುತ ನಿಯೋಜನೆ 
ಮೇಅದ್ದವರನ್ನು ಕರ್ತವ್ಯದಿಂದ 
ಬಡುಗಡೆಗೊಆಸಲಾಗಿದೆಯೇ. 

ಇ) | ಅಡುಗಡೆಗೊಳಸಿ ಆದೇಶ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಗಳ ನಿಯಮ 
ಹೊರಡಿಸಿದ್ದರೂ ನಿಯೋಜನೆ | ರ೦ರಡಿ ಸರ್ಕಾರಿ ನೌಕರರ ನಿಯೋಜನೆಯನ್ನು ಮೊದಲ 
ಮೇಲದ್ದವರು ತಮ್ಮ ಮಾತೃ ಇಲಾಖೆಗೆ | ಹಂತದಲ್ಲ 3 ವರ್ಷಗಳ ಕಾಲ. ತದನಂತರ ಇಲಾಖಾ ಹಂತದಲ 
ಕರ್ತವ್ಯಕ್ಕೆ ವರದಿ | ೦1 ವರ್ಷದಂತೆ ಗರಿಷ್ಠ ೦5 ವರ್ಷಗಳ ಅವಧಿಯವರೆಗೆ 
ಮಾಡಿಕೊಂಡಿದ್ದಾರೆಯೇ. ನಿಯೋಜನೆ ಮಾಡುವ ಅಧಿಕಾರವಿರುತ್ತದೆ. ೦5 ವರ್ಷಗಳ 

ನಿಯೋಜನಾ ಅವಧಿಯನ್ನು ಮೀರಿದ ಪ್ರಕರಣಗಳಲ್ಲ ಕ.ನಾ.ಸೇ.ನಿ. 
ನಿಯಮ 5೦(3)ರಪ್ಟಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು 
ನೀಡಲಾಗಿದೆ. 

ಸರ್ಕಾರದ ಪತ್ರ ಸಂಖ್ಯೆ: ಹೆಚ್‌ಡಿ 33 ಪಿಪಿಎಸ್‌ 2೦೭೦ 
ದಿನಾಂಕ: 18.೦5.2೦೭೦ ರಲ್ಲ ಬ.ಡಿ.ಎ. ಸಂಸ್ಥೆಯಲ್ಲ ಎರಡು 
ವರ್ಷ ಮೀರಿದ ಪ್ರಕರಣಗಳು ಹಾಗೂ ವಿಶೇಷ ಪ್ರಕರಣಗಳದ್ದಲ್ಲ 

ಈ) | ಇನ್ನೂ ಕರ್ತವ್ಯಕ್ಷೆ ವೆರಿ] ಸರ್ಕಾರದ ಪೂರ್ವಾನುಮತಿ ಪಡೆದು ನಿಯೋಜನೆಗಳನ್ನು 
ಮಾಡಿಕೊಳ್ಳದೇ ಬೆಂಗಳೂರು ಅಭವೃದ್ಧಿ ಮುಂದುವರೆಸಲು ಸೂಚಿಸಲಾಗಿದ್ದು. ಅದರಂತೆ. ಡಿಜ ೩ ಐಜಪಿ 
ಪ್ರಾಧಿಕಾರದಲ್ಲೇ ಅನಧಿಕೃತ ರವರ ಕಛೇರಿ ಆದೇಶ ಸಂಖ್ಯೆ: ೦6/ಸಿಬ್ಬಂದಿ-೨/2೦೭೦-21. 
ಕೆಲಸಗಳಲ್ಪ ತೊಡಗಿರುವ ಬಗ್ದೆ ದಿನಾಂಕ: 2೭.೦5.೭೦೭೦ ರಲ್ಲ 10 ಪೊಲೀಸ್‌ ಅಧಿಕಾರಿ / 


ಸರ್ಕಾರಕ್ಕೆ ಮಾಹಿತಿ ಇದೆಯೇ, ಇದ್ದಲ್ಲ 
ಸಂಬಂಧಿಸಿದವರ ವಿರುದ್ಧ ಕ್ರಮ 
ಕೈಗೊಳ್ಳಲಾಗುವುದೇ? 


ಸಿಬ್ಣಂದಿಗಕ ನಿಯೋಜನೆಯನ್ನು ರದ್ದುಗೊಳಸಿ ಆದೇಶಿಸಲಾಗಿದೆ. 


ಸರ್ಕಾರದ ಪತ್ರ ಸಂಖ್ಯೆ: ಹೆಚ್‌.ಡಿ 4೦ ಪಿಪಿಎಸ್‌ 2೦೭೦, 
ದಿನಾಂಕ:೦೨.೦7.೭೦೭೦ ರಲ್ಲ ಡಿಜ ಮತ್ತು ಐಜಪಿ ರವರಿಗೆ ಈ 
ಕೆಳಕಂಡಂತೆ ನಿರ್ದೇಶಿಸಲಾಗಿದೆ. 

“ಬೆಂಗಳೂರು ಅಭವೃದ್ಧಿ ಪ್ರಾಧಿಕಾರದಲ್ಲ ಪೊಲೀಸ್‌ 
ಸಿಬ್ಬಂದಿಗಳು ನಿಯೋಜನೆ ಅವಧಿ ಮೀರಿ ಇರುವುದು ಕಂಡುಬರುತ್ತದೆ. 
ಇದಕ್ಕೆ ಕಾರಣಗಳೇನೆಂದು ತಿಆದುಕೊಂಡು ಕೂಡಲೇ ಕಟ್ಟುನಿಟ್ಟನ 
ನೀತಿಯನ್ನು ಮಾಡುವ ಬಗ್ಗೆ ಕೂಡಲೇ ಕ್ರಮ ವಹಿಸುವುದು ಹಾಗೂ 
ವೈಯಕ್ತಿಕ ಪ್ರಕರಣಗಳನ್ನು ಪರಿಗಣಿಸದೇ ಮುಂದಿನ ನೀತಿ 
ಅನುಸಾರವಾಗಿ ಕ್ರಮ ಜರುಗಿಸುವುದು”. 


HD/66/PPS/2020-PS_B 


(ಬಸವರಾಜ ಬೊಮ್ಯಾಂಖ) 
ಗೃಹ ಸಚಿವರು 


